ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ಪ್ರಾಥಮಿಕ ಶಾಲಾ ಶಿಕಕರಿಂದ ಪ್ರೌಢಶಾಲಾ ಸಹ ಶಿಕ್ಷಕರ ಗೇಡ್‌-2 ಹುದ್ದೆಗೆ ಮುಂಬಡಿ ಕುರಿತು 


ಶ್ರೀ ಶಶೀಲ್‌ ಜಿ ನಮೋಶಿ (ಶಿಕ್ಷಕರ ಕ್ಲೇತ್ರ) :- 


121 (162) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಬಿ.ಎ.!ಬಿ.ಎಸ್ಸಿ./ಬಿ.ಎಡ್‌., ಪದವೀಧರ 
ಶಿಕ್ಷಕರಿಗೆ ಪ್ರೌಢ ಶಾಲಾ ಸಹ ಶಿಕ್ಷಕರ ಗೇಡ್‌-2 ವೃಂದಕ್ಕೆ 50% ಅನುಪಾತದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 
ಮುಂಬಡ್ತಿ ನೀಡಲಾಗಿದೆಯೇ; 


(ಆ) ನೀಡಿದ್ದರೆ, ಜಿಲ್ಲಾವಾರು 50% ನೇರ ನೇಮಕ 50% ಮುಂಬಡ್ತಿ ಆಧರಿಸಿ ದಿನಾ೦ಕ:01-01-2021ಕ 
ಇದ್ದಂತೆ ಕಾರ್ಯನಿರ್ವಹಿಸುತಿರುವ ಶಿಕ್ಷಕರ ಸಂಖ್ಯೆ ಎಷ್ಟು ? (ಜಿಲ್ಲಾವಾರು ಮಾಹಿತಿ ನೀಡುವುದು) 


